ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ ೭4ನೇ ಜುಲೈ, 2೦15 
(ಸಮಯ: ಬೆಳಗ್ಗೆ 1೦.3೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ; ಇಪ್ಪತ್ತನೇ ಪಟ್ಟ 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಇಪ್ಪತ್ತನೇ ಪಟ್ಟ 


§ 2. ಸಾ 


ಶ್ರೀ ಜ.ಆರ್‌. ಯಾವಗಲ್‌ (ಅಧ್ಯಕ್ಷರು, ಸರ್ಕಾರಿ ಭರವಸೆಗಳ ಸಮಿತಿ) ಅವರು 
2೦14-15ನೇ ಸಾಅನ ಸರ್ಕಾರಿ ಭರವಸೆಗಳ ಸಮಿತಿಯ ನಾಲ್ಕನೇ 
ವರದಿಯನ್ನೊಪ್ಪಿಸುವುದು. 


| 3. ವಿತ್ರೀಯ ಕಾರ್ಯಕಲಾಪಗಳು | 


ಅ) 2೦15-16ನೇ ಸಾಅನ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ ಚರ್ಚೆ. 
ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 
18 ವಾಣಿಜ್ಯ ಮತ್ತು ಕೈಗಾರಿಕೆ 
24 ಇಂಧನ 
12 ವಾರ್ತಾ. ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 
೦೩ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
27 ಕಾನೂನು 


ಪು.ತಿ.ನೊ4.. 


1 
[ಪ 
1 


28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 


೦8 ಅರಣ್ಯ. ಜೀವಿಶಾಸ್ತ್ರ ಮತ್ತು ಪರಿಸರ 
14 ಕಂದಾಯ 

೦5 ಒಳಾಡಳತ ಮತ್ತು ಸಾರಿಗೆ 

16 ವಸತಿ 

19 ನಗರಾಭಿವೃದ್ಧಿ 

ವಿ೦ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
10 ಸಮಾಜ ಕಲ್ಯಾಣ 

15 ಮಾಹಿತಿ ತಂತ್ರಜ್ಞಾನ 

26 ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 
೦೮ ಮೂಲಭೂತ ಸೌಕರ್ಯ ಅಭಿವೃದ್ಧಿ 

11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

೦5 ಕನ್ನಡ ಮತ್ತು ಸಂಸ್ಕೃತಿ 

ಐಡಿ ಕಾರ್ಮಿಕ 


ಆ) 2೦15-16ನೇ ಸಾಅನ ಪೂರಕ ಅಂದಾಜುಗಳ (ಮೊದಲನೆ ಕಂತು) ಮೇಲೆ ಚರ್ಚೆ. 
ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


[ 4. ಶಾಸನ ರಚನೆ | 


ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ (ತಿದ್ದುಪಡಿ) ವಿಧೇಯಕ, 2೦15 
ಕ್ರೀ ವಿನಯ ಕುಮಾರ್‌ ಸೊರಕೆ ( ನಗರಾಭವೃದ್ಧಿ ಸಚಿವರು) ಅವರು: 


ಅ) 2೦15ನೇ ಸಾಅನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ (ತಿದ್ದುಪಡಿ) 


ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ,. 


(11) ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ (ತಿದ್ದುಪಡಿ) ವಿಧೇಯಕ, ೭೦15 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು; 


ಅ) 2೦15ನೇ ಸಾಅನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆಂದು ಸೂಚಿಸುವುದು. 


೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಬಸವರಾಜ್‌ ಬೊಮ್ಮಾಯಿ, 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಸ್‌.ಸುರೇಶ್‌ಕುಮಾರ್‌, ಸಿ.ಟಿ.ರವಿ, 
ಚಿ.ಎನ್‌.ವಿಜಯಕುಮಾರ್‌ ಹಾಗೂ ಇತರರು ಅ.ಬ.ಎಂ.ಪಿ. ವ್ಯಾಪ್ತಿಯಲ್ಲ ಘನತ್ಯಾಜ್ಯ 
ನಿರ್ವಹಣೆಗೆ ತಯಾರಿಸಲಾಗಿರುವ ನೂತನ ಟೆಂಡರ್‌ ಅಂದಾಜು ಪಟ್ಟಯಲ್ಲನ ಅಕ್ರಮದ 
ಬಗ್ಗೆ ಪ್ರಸ್ಲಾಪಿಸಲು ನೀಡಿರುವ ಸೂಚನೆಯ ಮೇಲೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ 


2. ಶ್ರೀಯುತರುಗಳಾದ ಕೆ.ಎಸ್‌.ಪುಟ್ಟಣ್ಣಯ್ಯ, ಅಶೋಕ ಖೇಣಿ ಮತ್ತು 
ಡಾ|. ಉಮೇಶ್‌ ೬. ಜಾಧವ್‌ ಅವರುಗಳು ಮಂಡ್ಯ ಅಲ್ಲೆಯಲ್ಲ ಅಕ್ರಮವಾಗಿ 
ನಡೆಯುತ್ತಿರುವ ಗಣಿಗಾರಿಕೆಯ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


ು 


. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಗೋವಿ೦ದ ಎಂ.ಕಾರಜೋಳ. 
ಬಸವರಾಜ್‌ ಬೊಮ್ಮಾಯಿ, ಎಸ್‌. ಸುರೇಶ್‌ಕುಮಾರ್‌, ಲಕ್ಷ್ಮಣ ಸಂಗಪ್ಪ ಸವದಿ ಹಾಗೂ 
ಇತರರು ರಾಜ್ಯಾದ್ಯಂತ ಕ್ರಿಕೆಟ್‌ ಬೆಟ್ಣಂಗ್‌ ದಂಧೆ ಅವ್ಯಾಹತವಾಗಿ ನಡೆಯುತ್ತಿರುವ ಬಗ್ಗೆ 


ಟಿ 


ಪ್ರಸ್ಲಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


4. ಶ್ರೀಯುತರುಗಳಾದ ಎನ್‌.ಹೆಚ್‌.ಕೋನರಡ್ಡಿ, ಸಿ.ಎಸ್‌.ಶಿವಳ್ಳ, ಬ.ಆರ್‌.ಯಾವಗಲ್‌ 
ಮತ್ತು ವಿನಯ್‌ ಆರ್‌. ಕುಲಕರ್ಣಿ ಅವರುಗಳು ಹುಬ್ಬಳ್ಳ-ಧಾರವಾಡ. ನವಲಗುಂದ 
ಮತ್ತು ಕುಂದಗೋಳ ತಾಲ್ಲೂಕುಗಳ ನಗರ ಹಾಗೂ ಗ್ರಾಮಗಳಗೆ ಶಾಶ್ವತ ಕುಡಿಯುವ 
ನೀರನ್ನು ಸರಬರಾಜು ಮಾಡಲು ಹೊಸ ಪೈಪ್‌ ಲೈನ್‌ ಅಳವಡಿಸುವ ಬಗ್ಗೆ ಪ್ರಸ್ತಾಪಿಸಲು 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


೮. ಕ್ರೀಯುತರುಗಳಾದ ಕೆ.ಜಿ.ಬೋಪಯ್ಯ,  ಎಸ್‌.ಸುರೇಶಕುಮಾರ್‌, . ಸಿ.ಟ.ರಪಿ. 

ಎ೦.ಪಿ.ಅಪ್ಪಚ್ಚು ರಂಜನ್‌ ಮತ್ತು ಡಿ.ಎನ್‌. ಜೀವರಾಜ್‌ ಅವರುಗಳು ಮೈಸೂರು ಕಾಫಿ 
೦ಘದಲ್ಲನ ಅವ್ಯವಹಾರವನ್ನು ಹಾಗೂ ಸ೦ಘವನ್ನು ಸಮಾಪನಗೊಳಸುತ್ತಿರುವ ಬಗ್ಗೆ 
ಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ದಿ 


೫ ೧8 


ಪು.ತಿ.ನೊ€,. 


A NN 


6. ಶ್ರೀಯುತರುಗಳಾದ ಹೆಚ್‌.ಎಸ್‌.ಶಿವಶ೦ಕರ್‌. ವೈ.ಎಸ್‌.ವಿ.ದತ್ತಾ, ಸಿ.ಆ. ರವಿ ಮತ್ತು 
ವಿ.ಸುನೀಲ್‌ಕುಮಾರ್‌ ಅವರುಗಳು ದಾವಣಗೆರೆ ಚೇತನ ಎಜುಕೇಷನಲ್‌ ಟ್ರಸ್ಟ್‌ ಇವರು 
ಮೂಲಭೂತ ಸೌಕರ್ಯಗಳನ್ನು ಹೊಂದಿಲ್ಲವೆಂದು ಮಾನ್ಯತೆ ರದ್ದುಪಡಿಸಿ 
ಉಚ್ಛನ್ಯಾಯಾಲಯವು ಆದೇಶ ಹೊರಡಿಸಿರುವುದರಿಂದ ವಿದ್ಯಾರ್ಥಿಗಳಗೆ 
ಉಂಬಾಗಿರುವ ತೊಂದರೆ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


7. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಗೋವಿ೦ದ ಎಂ. ಕಾರಜೋಳ. 
ಬಸವರಾಜ ಬೊಮ್ಮಾಯಿ, ಎಸ್‌. ಮುನಿರಾಜು, ಎಂ. ಸತೀಶ್‌ ರೆಡ್ಡಿ ಮತ್ತು 
ಎಂ.ಪಿ. ಅಪ್ಪಚ್ಚು ರಂಜನ್‌ ಅವರುಗಳು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ 
ವಿಶ್ವವಿದ್ಯಾಲಯದಲ್ಲ ಬೋಧಕ ಮತ್ತು. ಬೋಧಕೇತರ ಹುದ್ದೆಗಳ ಅಕ್ರಮ 


ನೇಮಕಾತಿಂ೦ದ ಅರ್ಹ ಅಭ್ಯರ್ಥಿಗಳಗೆ ಅನ್ಯಾಯವಾಗಿರುವ ಬಗ್ಗೆ ಪ್ರಸ್ನಾಪಿಸಲು 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಕ್‌ ಗಮನ ಸೆಳೆಯುವ ಸೂಚನೆಗಳು | 


1 ಶ್ರೀಯುತರುಗಳಾದ ಡಾ|| ಶಿವರಾಜ ಪಾಟೀಲ್‌, ಚಿ.ಆರ್‌.ಪಾಟೀಲ್‌, 
ಬಸವರಾಜ ರಾಯರೆಡ್ಡಿ, ಹಂಪನಗೌಡ ಬಾದರ್ಟ, ಜ.ಹ೦ಪಯ್ಯ ಸಾಹುಕಾರ ಬಲ್ಲಟಗಿ, 
ಪ್ರತಾಪಗೌಡ ಪಾಟೀಲ್‌ ಹಾಗೂ ಇತರರು ರಾಯಚೂರಿನಲ್ಲಿ ಐ.ಐ.ಟ ಸ್ಥಾಪಿಸುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


೨. ಶ್ರೀ ಜೆ.ಆರ್‌.ಲೋಬೋ ಅವರು ದಕ್ಷಿಣ ಕನ್ನಡ ಜಲ್ಲೆಯ ಅನುದಾನಿತ ಪದವಿ ಪೂರ್ವ 
ಕಾಲೇಜು ನೌಕರರಿಗೆ ಹೆಚ್‌.ಆರ್‌.ಎಂ.ಎಸ್‌. ನಲ್ಲ ಪರಿಷ್ಕೃತ ವೇತನ ವ್ಯತ್ಯಾಸದ ಮೊತ್ತ 
ಪರಿಗಣಿಸದೆ ಅನುಮೋದನೆ ನೀಡಿರುವುದರಿಂದ ಉ೦ಟಾಗುತ್ತಿರುವ ತೊಂದರೆಯ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


3. ಕ್ರೀ ಸಿ.ಆ.ರವಿ ಅವರು ಬೆಂಗಳೂರು ಗ್ರಾಮಾಂತರ ಜಲ್ಲೆ ಹೊಸಕೋಟೆ ತಾಲ್ಲೂಕು 
ಸೂಅಬೆಲೆ ಹೋಬಳ ಶಸ್ಟೂರು ಗ್ರಾಮದ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದ 


ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಬಗ್ಗೆ ಮಾನ್ಯ 
ಗೃಹ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು ತರಿಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲ ಬರುವ 
ಅಜ್ಜ೦ಪುರ ಸರ್ಕಾರಿ ಪದವಿ ಕಾಲೇಜನಲ್ಪ ಇಂಗ್ಲೀಷ್‌ ಮೇಜರ್‌ ಆಯ್ಕೆ ಮಾಡಿಕೊಂಡು 
ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಗ್ರಾಮೀಣ 
ಪ್ರದೇಶದ ವಿದ್ಯಾರ್ಥಿಗಳಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ 
ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ,. 


ಶ್ರೀ ವಿಶ್ವನಾಥ (ಆನಂದ) ಚಂದ್ರಶೇಖರ” ಮಾಮಸಿ ಅವರು ಸವದತ್ತಿ ಎಲ್ಲಮ್ಮ 
ಮತಕ್ಷೇತ್ರ ವ್ಯಾಪ್ತಿಯ ಯರಗಟ್ಟ ಗ್ರಾಮ ಪಂಚಾಯತಿಯಲ್ಲ ಪರಭಾರೆ ಕ 
ಆಸ್ತಿಗಳನ್ನು ಸ೦ರಕ್ಷಿಸುವ ಹಾಗೂ ಹಿ೦ಪಡೆಯುವ ಬಗ್ಗೆ ಮಾನ್ಯ ಗ್ರಾಮೀಣಾಭವ್ಯೃದ್ಧಿ 
ಮತ್ತು ಪುಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಜೆ.ಆರ್‌.ಲೋಬೋ ಅವರು ಶಾಲೆಗಳ ದಾಖಲೆಗಳಲ್ಲ ತಿದ್ದುಪಡಿ ಮಾಡುವಂತೆ 
ನ್ಯಾಯಾಲಯದ ಆದೇಶವಿದ್ದರೂ, ಅಭಿಯೋಜನ ನಿರ್ದೇಶನಾಲಯದವರು 
ಅಭಿಪ್ರಾಯ ನೀಡಬೇಕೆಂದು ಹೊರಡಿಸಿರುವ ಸುತ್ತೋಲೆಯನ್ನು ಹಿಂಪಡೆಯುವ ಬಗ್ಗೆ 
ಮಾನ್ಯ ಪ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರ ಗಮನ ಚಳ ವತ 


ಶ್ರೀ ನಾರಾಯಣಗೌಡ ಅವರು ರಾಜ್ಯದಲ್ಲ ಕಳೆದ ಮೂರು ವರ್ಷಗಳಂದ 
ಸಂಗ್ರಹಿಸಲಾದ ವೃತ್ತಿ ತೆರಿಗೆಯ ಮಾಹಿತಿಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸುದ 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಗೊರೂರು ಜಲಾಶಯ ಹಿನಿ ್ನೀರಿಗೆ 
ಭರತೂರು ಜನಾರ್ಧನಹಳ್ಳಿ ಬಳ ನಿರ್ಮಿಸುತ್ತಿರುವ ಸೇತುವೆ ಮ 
ವಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ಜ.ಹೆಚ್‌.ಶ್ರೀನಿವಾಸ್‌ ಅವರು ತರಿಕೆರೆ ಪಟ್ಟಣ ಹಾಗೂ ಶಿವನಿಯಲ್ಲ 
ಪ್ರಾರಂಭವಾಗಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಕಟ್ಟಡ 
ಕಾಮಗಾರಿಯನ್ನು ಪ್ರಾರಂಭಿಸಲು ವಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ ಕಾರ್ಮಿಕ ರಾಜ್ಯ 
ಸಚಿವರ ಗಮನ ಚ ತನು 


. ಶ್ರೀ ಪಿಳ್ಳಮುನಿಶಾಮಪ್ಪ ಅವರು ದೇವನಹಳ್ಳಿ ತಾಲ್ಲೂಕಿನಲ್ಲಿ ಪರವಾನಿಗೆ ಪಡೆಯದೆ 


ಗಣಿಗಾರಿಕೆಯನ್ನು ನಡೆಸುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


ಶ್ರೀ  ಟ.ರಘುಮೂರ್ತಿ ಅವರು ಭದ್ರಾ ಮೇಲ್ದಂಡೆ ಯೋಜನೆಯನ್ನು 
ಕಾರ್ಯಗತಗೊಳಸಲು ಅರಣ್ಯ ಭೂಮಿಯನ್ನು. ಮಂಜೂರು ಮಾಡುವ ಪ್ರಕ್ರಿಯೆಯು 
ಮಂ೦ದಗತಿಯಲ್ಲ ನಡೆಯುತ್ತಿರುವುದರಿಂದ RE ತೊಂದರೆಗಳ ಬಗ್ಗೆ ಮಾನ್ಯ 
ಅರಣ್ಯ ಸಚಿವರ. ಗಮನ ಸೆಳೆಯುವುದು. 


. ಶ್ರೀ ಜ.ಎಸ್‌.ಪಾಟೀಲ್‌ ಅವರು ಗದಗ ಜಲ್ಲೆಯ 2೦14-15ನೇ ಸಾಅನಲ್ಲ 


ಅತಿವ ಿಷ್ಟಿಯಿಂದ ಹಾನಿಗೊಳಗಾದ ಈರುಳ್ಳಿ ಬೆಳೆದ ರೈತರಿಗೆ ಪರಿಹಾರಧನ 
ವಿತರಣೆಯಾಗದಿರುವ ಬಗ್ಗೆ ಮಾನ್ಯ ಕಂದಾಯ. ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು ರಾಜ್ಯದಲ್ಲಿ ರೈತರು ಸರಣಿ ಆತ್ಮಹತ್ಯೆ 


ಮಾಡಿಕೊಳ್ಳುತ್ತಿರುವುದನ್ನು ತಡೆಗಟ್ಟುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 
ಮು.ತಿ.ನೋ.. 


ಕೆ 


. ಶ್ರೀ ಕ್ಯಾತಸಂದ್ರ ಎನ್‌. ರಾಜಣ್ಣ ಅವರು ಮಧುಗಿರಿ ತಾಲ್ಲೂಕಿನ ಜೀತವಿಮುಕ್ತರ 


ಣ 


ಮಾಸಾಶನ ಮತ್ತು ಪುನರ್ವಸತಿಯ ಸಹಾಯಧನ ಅಡುಗಡೆಯಾಗದಿರುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ರಾಜ್ಯದಲ್ಲ ಅರಣ್ಯ ಇಲಾಖೆಗೆ ಹೆಚ್ಚು ಆದಾಯ 


ತರುವ ಅದಿರು ಬೊಂಬುಗಳನ್ನು ಬೆಳೆಸಲು ಕ್ರಮ ಕೈಗೊಳ್ಳುವ ಬಗ್ದೆ ಮಾನ್ಯ ಅರಣ್ಯ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ನಗರದ ಚನ್ನಪಟ್ಟಣದ ಬಸ್‌ ನಿಲ್ದಾಣದ ಬಳ 


ಹಾಸನ-ಮೈಸೂರು ರಸ್ತೆ ಹಾಗೂ ಹ೦ಗರಹಳ್ಳ ರೈಲ್ವೆ ಮೇಲುಸೇತುವೆ ಕಾಮಗಾರಿಗಳಗೆ 
ಹಣ ಜಡುಗಡೆಯಾಗದೆ ಕಾಮಗಾರಿ ವಿಳ೦ಬವಾಗಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಕ್ರೀ ಸಿ.ಎನ್‌.ಬಾಲಕೃಷ್ಣ ಮತ್ತು ಶ್ರೀ ಹೆಚ್‌.ಡಿ.ರೇವಣ್ಣ ಅವರುಗಳು ಮಂಗಳೂರು 


ಬಂದರಿನಿಂದ ಬೆ೦ಗಳೂರು ಮಾರ್ಗ ಚೆನ್ನೈ ಬಂದರಿಗೆ ನೇರವಾಗಿ ರೈಲ್ವೆ ಸಂಪರ್ಕ 
ಕಲ್ತಸುವ ಯೋಜನೆಯ ಕಾಮಗಾರಿ ವಿಳ೦ಬವಾಗಿರುವುದರಿ೦ದ ಉಂಟಾಗಿರುವ 
ತೊಂದರೆಯ ಬಗ್ಗೆ ಮಾನ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಹಾಗೂ ವಾರ್ತಾ ಮತ್ತು 
ಹಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಎನ್‌.ಬಾಲಕೃಷ್ಣ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 


ಚನ್ನರಾಯಪಟ್ಟಣ ತಾಲ್ಲೂಕಿನ ನುಗ್ಗೇಹಳ್ಳಿ ಹಾಗೂ ಸುತ್ತಮುತ್ತಅನ ಗ್ರಾಮಗಳಗೆ 
ಕುಡಿಯುವ ನೀರಿನ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬವಾಗಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಎ೦ಂ.ಗುರುರಾಜ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


